“ 


ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1650(1895) 

ಶ್ರೀ ಪ್ರತಾಪ್‌ ಚಂದ್ರ ಶೆಟ್ಟಿ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 

23-03-2021 

ನಗರಾಭಿವೃದ್ಧಿ ಸಚಿವರು 


[3 ಗಾ 

ಸಂ.| ಪ್ರಶ್ನೆಗಳು ಉತ್ತರ 

(ಅ) | ಉಡುಪಿ .ಜಿಲ್ಲೆಯೆ `'ಬಿಂದಾಪುರ  ಪರಸಣಚಿಗೆ ಕೆ.ಯು.ಐ.ಡ.ಎಫ್‌ಸಿ ವತಿಯಿಂದ ವಿಷ್ಯನ್‌ 
1 ಕೆ.ಎಸ್‌.ಡಬ್ಬ್ಯೂ.ಎಸ್‌.ನಲ್ಲಿ. 24/7 ಕುಡಿಯುವ ಅಭಿವೃದ್ಧಿ ಬ್ಯಾಂಕ್‌ ನೆರವಿನೊಂದಿಗೆ ಕರ್ನಾಟಕ 
"ನೀರು ಪೂರೈಸುವ ಯೋಜನೆಯ ಡಿಖಆರ್‌ | ಸಮಗ್ರ ನಗರ ನೀರು" ನಿರ್ವಹಣೆ ಹೂಡಿಕೆ 
ಮತ್ತು . ನಕ್ಷೆಯನ್ನು ತಯಾರಿಸಲಾಗಿದೆಯೇ:; |"ಕಾರ್ಯಕ್ರಮದಡಿ (ಕೈಮಿಪ್‌) ಉಡುಪಿ ಜಿಲ್ಲೆಯ 
| (ಪ್ರತಿಯನ್ನು ' ": ಒದಗಿಸುವುದು) ಈ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ 24/7. 
ಯೋಜನೆಯ ಅಂದಾಜು ವೆಚ್ಚವೆಷ್ಟು; | ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು 
ಬಿಡುಗಡೆಯಾದ ಅನುದಾನವೆಷ್ಟು ಬಿಡುಗಡೆಗೆ ಅನುಷ್ಟಾನಗೊಳಿಸಲಾಗುತ್ತಿದೆ. ಯೋಜನೆಗೆ |. 
ಬಾಕಿಯಿರುವ ಅನುದಾನವೆಷ್ಟು (ಸಂಪೂರ್ಣ. | ಡಿಪಿಆರ್‌ ಮತ್ತು ನಕ್ಷೆಯನ್ನು ತಯಾರಿಸಲಾಗಿದ್ದು, 
ಮಾಹಿತಿಯನ್ನು ಒದಗಿಸುವುದು) ಡಿಪಿಆರ್‌ ಮತ್ತು ನಕ್ಷೆಯ ನಂಗ ೦py ಯನ್ನು 

j CD ಯಲ್ಲಿ ಒದಗಿಸಿದೆ ಯೋಜನೆಗೆ ಡಿಪಿಆರ್‌ನಂತೆ 
} ಅಂದಾಜು ವೆಚ್ಚ ರೂ: 33.03 ಕೋಟಿಗಳು 

(ನಿರ್ಮಾಣಕ್ಕೆ-16.44 ಕೋಟಿಗಳು 8 ವರ್ಷಗಳ 
ನಿರ್ವಹಣೆಗೆ 16.59 ಕೋಟಿಗಳು) 
ಅನುಮೋದನೆಗೊಂಡ ಕಾಮಗಾರಿಯ ಗುತ್ತಿಗೆ 
ಮೊತ್ತ ರೂ:39.81 ಕೋಟಿಗಳು (ನಿರ್ಮಾಣಕ್ಕೆ- 
27.41 ಕೋಟಿಗಳು + 8 ವರ್ಷಗಳ ನಿರ್ವಹಣೆಗೆ 
12.40 ಕೋಟಿಗಳು) ' ಕಾಮಗಾರಿಗೆ ಫೆಬ್ರವರಿ- 
2021ರ ಅಂತ್ಯದವರೆಗೂ ಬಿಡುಗಡೆಯಾಗಿರುವ 
ಮೊತ್ತ ರೂ:21,35 ಕೋಟಿಗಳು (ನಿರ್ಮಾಣಕ್ಕೆ) 
ಬಿಡುಗಡೆಗೆ ಬಾಕಿಯಿರುವ ಮೊತ್ತ 
ರೂ:6.06 ಕೋಟಿಗಳು (ನಿರ್ಮಾಣಕ್ಕೆ) 

(ಆ) | ಈ ಕಾಮಗಾರಿಯೆ ಔಂಡರ್‌ ಅವಧ ಎಷ್ಟು | ಕಾಮಗಾರಿಗೆ ಟಂಡರ್‌ನಕ್ಷ್‌ 33 ಅಂಗ 
ಟೆಂಡರ್‌ ಪಡೆದ ಗುತ್ತಿಗೆದಾರರ ಹೆಸರು ಮತ್ತು ನಿರ್ಮಾಣಕ್ಕಾಗಿ ಮತ್ತು 8 ವರ್ಷ ಕಾರ್ಯಾಚರಣೆ 
ವಿಳಾಸ ಯಾವುದು; ಕಾಮಗಾರಿಯನ್ನು | ಮತ್ತು ನಿರ್ವಹಣೆಗೆ ನಿಗಧಿ ಪಡಿಸಲಾಗಿರುತ್ತದೆ. 
ಯಾವಾಗ ಮುಕ್ತಾಯಗೊಳಿಸಲಾಗುವುದು; ಗುತ್ತಿಗೆದಾರರ ಹೆಸರು ಮತ್ತು ವಿಳಾಸ: Ms Laxmi 

Civil Engineering Services Pvt Ltd, Sterling Tower, 
Govat Mandai, Kolhapur, Maharastra-416001. 


ಗುತ್ತಿಗೆ ಕರಾರಿನನ್ನಯ ಮುಕ್ತಾಯ 


ದಿನಾಂಕ:19.01.2020 ಆಗಿದ್ದು, ಕೋವಿಡ್‌ನಿಂದ 


.| ಹಾಗೂ ಮನೆಗಳಿಗೆ ನಳ ಒಸಂಪಕಣಗಳನ್ನು 


ನೀಡಲು ಗುತ್ತಿಗೆದಾರರಿಗೆ ಸ್ಥಳ ಒದಗಿಸಲು 
ಸ್ಥಳೀಯ ಸಂಸ್ಥೆಯಿಂದ 'ಎಳಂಬವಾದ ಕಾರಣ 
ಕಾಲಾವದಿಯನ್ನು ವಿಸ್ತರಿಸಿದ್ದು, ಎರ 
31.05.2021 "ರೊಳಗೆ ಕಾಮಗಾರಿಯನ್ನು 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ.' 


ಇ) ಈ ಕಾಮಗಾರಿಗಾಗಿ ಕಾಂಕ್ರೀಟ್‌ ರಸ್ಸೆಗಳ 
ಮಧ್ಯಭಾಗವನ್ನು ಕತ್ತರಿಸಿ ಕಾಮಗಾರಿ 


ಮರುಕಾಂಕ್ರೀಟ್‌ .ಮಾಡದಿರುವುದರಿಂದ ಜನ 
ಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ 
| ಬನ್ನೆ ಮಾದ್ಯಮದಲ್ಲಿ ವರದಿಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಕಾಮಗಾರಿಯನ್ನು ಶೀಘ್ರವಾಗಿ 
ಮುಕ್ತಾಯಗೊಳಿಸುವ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮವೇನು? 
t 


ನಿರ್ವಹಿಸಿದ್ದು ನಂತರ ಅವುಗಳನ್ನು 


ಸ ವಾಗಾರಿಹಕ್ಸ ಪಡ ಅವೆ 
ರಸ್ತೆಗಳಲ್ಲಿ ಎರಡು ಬದಿಯಲ್ಲಿ DE 


ಪೈಪ್‌ಗಳನ್ನು ಅಳವಡಿಸಿ ಮನೆಗಳಿಗೆ 
ನಳಸಂಪರ್ಕಗಳನ್ನು _ F ನೀಡಲಾಗುತ್ತಿದೆ. 
ಕಡಿಮೆಅಗಲದ ರಸ್ತೆಗಳಲ್ಲಿ ರಸ್ತೆಯಒಂದು 
ಬದಿಯಲ್ಲಿ ಪೈಪ್‌ಗಳನ್ನು ಅಳವಡಿಸಿ | 
ರಸ್ತೆಯಎರಡು ಬದಿಯ ಮನೆಗಳಿಗೆ 
ನಳಸಂಪರ್ಕಗಳನ್ನು . ನೀಡಲಾಗುತಿದೆ. 


ಈ ಸಂದರ್ಭದಲ್ಲಿಪೈಪ್‌ ನ ಇನ್ನೊಂದು ಬದಿಯ 
ಮನೆಗಳಿಗೆ ' ಕಾಂಕ್ರೀಟ್‌ರಸ್ತೆಯನ್ನು - ಕತ್ತರಿಸಿ 


MDPE ಷೈಪ್‌ ಅಳವಡಿಸಿ ನಳಸಂಪರ್ಕಗಳನ್ನು 
ನೀಡಲಾಗುತ್ತಿದ್ದ,  ಕತ್ತಥಿಸಿದ ಕಾಂಕ್ರೀಟ್‌ 
ರಸ್ತೆಗಳನ್ನು ಮೂಲಸ್ಥಿತಿಗೆ 1 ಪುನರ್‌ ನಿಮಾಣ 


ಮಾಡಲು ಕ್ರಮವಹಿಸಲಾಗಿದೆ. ಕಾಮಗಾರಿಯಲ್ಲಿ 


ಕತ್ತರಿಸಿದ ಕಾಂಕ್ರೀಟ್‌ ರಸ್ತೆಗಳನ್ನು ಮೂಲಸ್ಸಿತಿಗೆ 
ಪುನರ್‌ ನಿರ್ಮಾಣ ಮಾಡಲಾದ ಕೆಲವೊಂದು 
ಛಾಯಾಚಿತ್ರಗಳನ್ನು ಲಗತ್ತಿಸಿದೆ. 

ಕಾಮಗಾರಿಯಲ್ಲಿ ಶೇ. 83.04 ರಷ್ಟು ಭೌತಿಕ 


ಪ್ರಗತಿಯಾಗಿದ್ದು; ಬಹುತೇಕ ಪೂರ್ಣಗೊಳ್ಳುವ. 


ಹಂತದಲ್ಲಿರುತ್ತದೆ. ಯೋಜನೆಯನ್ನು ಬಳಕೆಗೆ 
ಸಿದ್ಧಪಡಿಸಲಾಗುತ್ತಿದ್ದು ದಿನಾಂಕ:31.05.2021 
ರೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು 
ಉದ್ದೇಶಿಸಿದೆ. 


ಕಡತ'ಸಂಖ್ಯೆ: ನಅಇ 88 ಪಿ.ಆರ್‌.ಜೆ 2021 


ನಗರಾಭಿವೃದ್ಧಿ ಸಚಿವರು 


ಟೆ 


pS 


Saude 13 630178 
"Longitude: 74 696695 
Elevation: 84.07 
Accuracy; #1.) mn 
“mer 13-19-2021 14°35 
[Note fish market roud 


